ಕರ್ನಾಟಿಕ ವಿಧಾನ ಪರಿಷತ್ತು 


em 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 671 (633) 
| ಉತ್ತರಿಸುವ ದಿನಾಂಕ 11-03-2020 
ಮಾನ್ಯ ಸದಸ್ಯರ ಹೆಸರು ಶೀ ಎನ್‌.ರವಿಕುಮಾರ್‌ 
4; (ವಿಧಾನ ಸಭೆಯಿಂದ ಚುನಾಯಿತರಾದವರು) 
| ಉತ್ತರಿಸುವ ಸಚಿವರು | ಕಂದಾಯ ಸಚಿವರು 


ಪ್ರೋಜ್‌ ಟನ್‌ ಪಾರ್ಕ್‌ 3 ಎಂಬ ಹೆಸರಿನಲ್ಲಿ 204- 
15 ರಲ್ಲಿ ವರ್ತೂರು ಹೋಬಳಿಯ ಬೆಳ್ಳಂದೂರು ಖಾನೆ 
ಗ್ರಾಮದ ಸರ್ವೇ ಸಂಖ್ಯೆಗಳಾದ 110/1, 110/2, 
10/3 ರಲ್ಲಿ ನಿರ್ಮಿಸಿದ ವಾಣಿಜ್ಯ ಸಂಕೀರ್ಣದ 


ವಾಣಿಜ್ಯ ಬ್ಲಾಕುಗಳನ್ನು 135 ವಿವಿಧ ಗ್ರಾಹಕರುಗಳಿಗೆ 


T ಸದರಿ ಮೋಂದಾಯಿಸಿರುವ ಅಧಿಕಾರಿಗಳಾದ 


ಶೀ ಆರ್‌.ಮಹದೇವ, ಹಿಂದಿನ ಉಪ ನೋಂದಣಾಧಿಕಾರಿ, 
ಶಿವಾಜಿನಗರ ಹಾಲಿ ಉಪ ನೋಂದಣಾಧಿಕಾರಿ, ಉಪ 
ಮೋಂದಣಿ ಕಛೇರಿ, ಮಹದೇವಮರ ಮತ್ತು 
ನೋಂದಣಾಧಿಕಾರಿ, ಉಪ ನೋಂದಣಿ ಕಛೇರಿ, 
ಶಿವಾಜಿನಗರ ಹಾಲಿ ಉಪ ನೋಂದಣಾಧಿಕಾರಿ, ಉಪ 
ನೋಂದಣಿ ಕಛೇರಿ, ಶಿರಸಿ ಇವರುಗಳ ವಿರುದ್ಧ ಕರ್ನಾಟಕ 
ನಾಗರಿಕ ಸೇವಾ ನಿಯಮಾವಳಿ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮ 13ರಡಿ 
ಜಂಟಿ ಇಲಾಖಾ ವಿಚಾರಣೆ ನಡೆಸಲು 
ವಿಚಾರಣಾಧಿಕಾರಿಯನ್ನು ನೇಮಿಸಲಾಗಿದೆ. 

ಇಲಾಖಾ ವಿಚಾರಣೆಯ ಅಂತಿಮ ವರದಿ ಬಂದ ನಂತರ, 
ವರದಿಯನ್ನು ಆಧರಿಸಿ, ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ 
ನಿಯಮಾನುಸಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ 


ರೂ105 "ಕೋಟಿ ನಷ್ಟ ಉಂಟು ಮಾಡಿರುವ 
ಅಧಿಕಾರಿಯಿಂದಲೇ ಸದರಿ ಮೊತ್ತವನ್ನು ವಸೂಲು 
ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 


ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ನಾನಕ ನೊಂದಣಿ 
ನಿಯಮಗಳು 1965ರ ನಿಯಮ 170ರಡಿ ದಿನಾಂಕ: 
07-12-2018 ರಂದು ಕಾರಣ ಕೇಳುವ ನೋಟಿಸ್‌ ಜಾರಿ 
ಮಾಡಿ ಅವರಿಂದಲೇ ಏಕೆ ವಸೂಲಾಯಿಸಬಾರದು 
ಎಂಬುದಕ್ಕೆ ಸಕಾರಣ ನೀಡಲು ಸೂಚಿಸಲಾಗಿದೆ. 


2014-15ರಲ್ಲಿ ವರ್ತೂರು ಹೋಬಳಿಯ ಬೆಳ್ಳಂದೂರು 
ಖಾನೆ ಗ್ರಾಮದ ಸರ್ವೇ ಸಂಖ್ಯೆಗಳಾದ 110/1, 110/2, 
10/3 ರಲ್ಲಿ ನಿರ್ಮಿಸಿದ ವಾಣಿಜ್ಯ ಸಂಕೀರ್ಣದ 
ವಾಣಿಜ್ಯ ಬ್ಲಾಕುಗಳನ್ನು 135 ವಿವಿಧ ಗ್ರಾಹಕರುಗಳಿಗೆ 


ಫ್ನೆ ಉತ್ತರ 
ನ ಸನಹವರು ಸಾ ತಮನ್ನ! ತನನಲ ನಮಾವನೊನಾಗಿರುವ ದ್ರಾವೇಖಗನನ್ನು 
ನಾವತಿಸಲು ಹೊರಡಿಸಿರುವ ಆದೇಶದ ವಿರುದ್ಧ| ಅಮಾನತ್ತಿನಲ್ಲಿಡಲು ನೋಂದಣಿ ಕಾಯ್ದೆಯಲ್ಲಿ - 
ಮಾತ್ರವೇ ಅಪೀಲು ಮಾಡಿ ತಡೆಯಾ್ಣೆ | ಅವಕಾಶವಿರುವುದಿಲ್ಲ ಆದ್ದರಿಂದ. ಮಾನ್ಯ ನ್ಯಾಯಾಲಯದ 
ಪಡೆದುಕೊಂಡಿರುವುದರಿಂದ ಈ ಅಪೀಲು | ಅಂತಿಮ ಆದೇಶ ಬಂದ ನಂತರ ಸೂಕ್ಷ ಕ್ರಮ?" 

ಮಾರಾಟ ನೋಂದಣಿಯನ್ನು | ಜರುಗಿಸಲಾಗುವುದು. 
ಅಮಾನತ್ತಿನಲ್ಲಿಡಲು ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ ಮತ್ತು ಸದರಿ ಕಟ್ಟಡಗಳಿಗೆ ನೀರಿನ 
ಸಂಪರ್ಕ ಮತ್ತು ವಿದ್ಯುತ್‌ ಸಂಪರ್ಕ ಕಡಿತಗೊಳಿಸಲು 


ಕ್ರಮ ಕೈಗೊಳ್ಳಲಾಗಿದೆಯೇ? 


ಸಂಖ್ಯೆ: ಕಂಣ/41/ಎಂಎನ್‌ಎಸ್‌ಎ/2020 ಕ್‌ 


